ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


K.A.S. ನಿಂದ 1೩S. ಗೆ ಪದೋನ್ನತಿ ಮರುಪರಿಶೀಲಿಸುವ ಬಗ್ಗೆ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕ್ಲೇತು) - 
1265 (1544) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕರ್ನಾಟಿಕ ಕೇಡರ್ದ ನಾಗರಿಕ ಸೇವೆಯಿಂದ ೆ.ಎ.ಎಸ್‌) ಭಾರತೀಯ ನಾಗರಿಕ ಸೇವೆ (ಐ.ಎ.ಎಸ್‌) ಗೆ 
2015 ರಲ್ಲಿ ಪದೋನ್ನತಿ ನೀಡಿರುವ ಪಟ್ಟಿಯನ್ನು ಮರು ಪರಿಶೀಲಿಸದೆ ಹೊಸದಾಗಿ ಬಡ್ತಿ ನೀಡಲು 
ಕೇಂದ್ರ ಲೋಕಸೇವಾ ಆಯೋಗಕ್ಕೆ (ಯು.ಪಿ.ಎಸ್‌.ಸಿ) ಕಳುಹಿಸಿಕೊಡಲಾಗಿದೆಯೇ ; ಕಳುಹಿಸಿಕೊಟ್ಟಿದಲ್ಲಿ, 
ಪ್ರಗತಿ ಏನು; 


(ಆ) 2006, 2008, 2010 ನೇ ಸಾಲಿನ ಕೆ.ಎ.ಎಸ್‌. ಅಧಿಕಾರಿಗಳ ಐ.ಎ.ಎಸ್‌. ಬಡಿಗೆ ಕೇಂದ್ರ ಸರ್ಕಾರದ 
ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಯಾವ ಕ್ರಮ ಕೈಗೊಂಡಿದೆ ; 2016 ರಿಂದ 2019 ರ ವರೆಗೆ ಎಷ್ಟು 
ಅಧಿಕಾರಿಗಳಿಗೆ ಐ.ಎ.ಎಸ್‌.ಗೆ ಬಡಿ ನೀಡಲಾಗಿದೆ; 


(ಇ) ಕೇಂದ್ರೀಯ ಆಡಳಿತ ನ್ಯಾಯ ಮಂಡಳಿ (ಸಿ.ಎ.ಟೆ) ನಿರ್ದೇಶನ ಬೀಡಿದಾಗ್ಯೂ ಅರ್ಹ ಅಭ್ಯರ್ಥಿಗಳಿಗೆ 
ಐ.ಎ.ಎಸ್‌. ಗೆ ಬಡ್ತಿ ನೀಡಲು ವಿಳಂಬವೇಣೆ ; ಇದು ನ್ಯಾಯಾಂಗ ನಿಂದನೆ ಆಗುವುದಿಲ್ಲವೇ ಹಾಗೂ ಇದಕ್ಕೆ 
ಸರ್ಕಾರ ತಕ್ಷಣ ಸ್ಪಂಧಿಸುವುದೇ; 


(ಈ) 1998-99 ಹಾಗೂ 2014 ನೇ ಸಾಲಿನ ಕೆ.ಎ.ಎಸ್‌. ಅಧಿಕಾರಿಗಳ ಪೈಕಿ ಎಷ್ಟು ಜನರಿಗೆ ಈ ಹಿಂದೆ ಬಡಿ 
ನೀಡಲಾಗಿತ್ತು; ಅದರ ಫಲಿತಾಂಶವೇನು ; 


(ಉ) 1998 ನೇ ಸಾಲಿನ ಕೆ.ಎ.ಎಸ್‌. ಅಕ್ರಮ ನೇಮಕಾತಿ ಪ್ರಕರಣದಲ್ಲಿ ನ್ಯಾಯಾಲಯದ ತೀರ್ಪಿನಂತೆ 
ಆಯ್ಕೆ ಪಟ್ಟಿಯನ್ನು ರಾಜ್ಯ ಸರ್ಕಾರವು ಡಿ.ಓ.ಪಿ.ಟಿ.ಗೆ ಸಲ್ಲಿಸಿದೆಯೇ ; ಸಲ್ಲಿಸಿದ್ದರೆ, ಯಾವ 
ದಿನಾಂಕದಂದು ಸಲ್ಲಿಸಲಾಗಿದೆ; ಸಲ್ಲಿಸದಿದ್ದರೆ, ಅದಕ್ಕೆ ಕಾರಣಗಳೇನು ; 


(ಊ) 1998 ರಿ೦ದ 2015 ರವರೆಗೆ ಕೆ.ಎ.ಎಸ್‌. ನಿಂದ ಐ.ಎ.ಎಸ್‌. ಗೆ ಬಡಿ ನೀಡಲು ಸರ್ಕಾರ ವಿಳಂಬ 
ಮಾಡುತ್ತಿರುವುದು ನಿಜವೆ ನಿಜವಿದ್ಧಲ್ಲಿ, ಕಾರಣಗಳೇನು ; ತಕ್ಷಣ ಅರ್ಹರಾದ್ದಂತಹ ಕೆ.ಎ.ಎಸ್‌. 
ಅಧಿಕಾರಿಗಳಿಗೆ ಬಡ್ತಿ ನೀಡಲು ಯಾವ ಕಾಲಮಿತಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ? 


